ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 5863 

ಸದಸ್ಯರ ಹೆಸರು : ಶ್ರೀಆರ್‌. ಪ್ರಸನ್ನ ಕುಮಾರ್‌ 
ಉತ್ತರಿಸುವ ದಿನಾಂಕ : 22-07-2019 
ಉತ್ತರಿಸುವ ಸಚವರು : ಸಮಾಜ ಕಲ್ಯಾಣ ಸಚಿವರು 


ಸಮಾಜ ಕಲ್ಯಾಣ ಇಲಾಖೆಯೇ ಹಿಂದುಳದ 
ವರ್ಗಗಳ ಕಲ್ಯಾಣಕ್ಸಾಗಿ ಜಾರಿಯಲ್ಪರುವ 
ಯೋಜನೆಗಳು ಯಾವುವು;  (ಯೋಜನೆವಾರು 
ವಿವರ ನೀಡುವುದು) 


2016-17 ಮತ್ತು 2೦18-1೦ನೇ ಸಾಅನಲ್ಲ 
ಸರ್ಕಾರವು ಜಾರಿಗೆ ತಂದಿರುವ [ed 
ಯೋಜನೆಗಳಗೆ ಶಿವಮೊಗ್ಗ ಮತ್ತು ದಾವಣಗೆರೆ 
ಜಿಲ್ಲೆ ಹೊನ್ನಾಆ ಮತ್ತು ಚನ್ನಗಿರಿ ತಾಲ್ಲೂಕುಗಳಗೆ 
ಎಷ್ಟು ಅನುದಿನ ಮೀಸಅಡಲಾಗಿದೆ; (ವಿವರವಾದ 
ಮಾಹಿತಿ ನೀಡುವುದು) 


ಸಮಾಜ ಕಲ್ಯಾಣ ಇಲಾಖಾಯ ವಿದ್ಯಾರ್ಥಿ ನಿಲಯ 
ಮತ್ತು ವಸತಿ ಶಾಲೆಗಳಲ್ಪ ಶೇ. 25ರಷ್ಟು ಹಿಂದುಅದ 
ವರ್ಗಗಳ ವಿದ್ಯಾರ್ಥಿಗಳಗೆ ಪ್ರವೇಶ ಒದಗಿಸಲಾಗುತ್ತಿದೆ. 


ಈ ಯೋಜನೆಗಳಗೆ ಫಲಾನುಭವಿಗಳನ್ನು ಯಾವ 
ಮಾನದಂಡದ ಆಧಾರದ ಮೇಲೆ ಆಯ್ಕೆ 
ಮಾಡಲಾಗುತ್ತಿದೆ; (ವಿವರವಾದ ಮಾಹಿತಿ 
ನೀಡುವುದು) 


ಶಿವಮೊಗ್ಗ ಮತ್ತು ದಾವಣಗೆರೆ ಜಲ್ಲೆ ಹೊನ್ನಾಳ 
ಮತ್ತು ಚನ್ನಗಿರಿ ತಾಲ್ಲೂಕುಗಳ ಯಾವ ಯಾವ 
ಯೋಜನೆಗಳ ಎಷ್ಟು ಫಲಾನುಭವಿಗಳನ್ನು ಆಯ್ಕೆ 

ಮಾಡಲಾಗಿದೆ? (ಯೋಜನೆವಾರು ಹಾಗೂ 
ತಾಲ್ಲೂಕುವಾರು ಫಲಾನುಭವಿಗಳ ಹೆಸರು 
ಸಮೇತ ವಿವರವಾದ ಮಾಹಿತಿ ನೀಡುವುದು) 


ಸಕಇ ೭೦3 ಪಕಪವಿ ೦೦1೨ 


( /(ಪ್ರಿಯಾಂಕ್‌' ಬರ್ಗೆ) 
ಸಮಾಜ ಕಲ್ಯಾಣ ಸಚಿವರು. 


